ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಉತ್ತರಿಸಬೇಕಾದ ದಿನಾಂಕ 
ಸದಸ್ಯರ ಹೆಸರು 


ಉತ್ತರಿಸುವ ಸಚಿವರು 


— 


Wale) 


| ಯುವ 


| ಸರ್ಕಾರವು 
| ತ್ರಮಗಳೇನು; 


ಪ್ರಶ್ನೆ 


ರಾಜ್ಯದ ಗ್ರಾಮೀಣ ಪ್ರದೇಶಗಳಲ್ಲಿ 
ಮತ್ತು ಪ್ರತಿಭಾವಂತ 
ಕ್ರೀಡಾಪಟುಗಳನ್ನು ಗುರುತಿಸಲು 
ತೆಗೆದುಕೊಂಡಿರುವ 


ವರ್ಷಗಳಲ್ಲಿ ಮಾಡಿರುವಂತಹ 
ವೆಚ್ಚವೆಷ್ಟು; (ತಾಲ್ಲೂಕುವಾರು 
ಖವರಗಳನ್ನು ನೀಡುವುದು) 


ಯುವ 
ಗುರುತಿಸಲು ಅನುಸರಿಸುವ 
ಮಾನದಂಡಗಳೇನು; ಇದು ಯಾವ 
ಕ್ರೀಡೆಗಳಿಗೆ ಅನ್ವಯಿಸುತ್ತದೆ; 


Wa 


ಇದಕ್ಕಾಗಿ ಕಳೆದ 3 


ಕ್ರೀಡಾಪಟುಗಳನ್ನು 


560 

17.12.2021. 

ಶ್ರೀ ಎಸ್‌. ಎಲ್‌. ಭೋಜೇಗೌಡ (ಶಿಕ್ಷಕರ 
ಕ್ಷೇತ) 

ಮಾನ್ಯ ರೇಷ್ಮೆ, ಯುವ ಸಬಲೀಕರಣ 
ಮತ್ತು ಕ್ರೀಡಾ ಸಚಿವರು. 


ಉತ್ತರ 


ರಾಜ್ಯ ಮಟ್ಟದ ಕ್ರೀಡಾಕೂಟಗಳನ್ನು” ಆಯೋಜಿಸುವ 
ಮೂಲಕ ಗ್ರಾಮೀಣ ಪ್ರದೇಶದಲ್ಲಿನ ಯುವ ಮತ್ತು 
ಪ್ರತಿಭಾವಂತ ಕ್ರೀಡಾಪಟುಗಳನ್ನು ಗುರುತಿಸಲಾಗುತ್ತಿದೆ. 
ಅಲ್ಲದೇ, ಇಲಾಖೆಯ 34 ಕ್ರೀಡಾ ವಸತಿ ಶಾಲೆ/ನಿಲಯಗಳಿಗೆ 
ಇಲಾಖಾ ಮಾನದಂಡಗಳ ಪ್ರಕಾರ ರಾಜ್ಯದ ಗ್ರಾಮೀಣ 
ಪ್ರದೇಶಗಳಲ್ಲಿನ ಯುವ ಮತ್ತು ಪ್ರತಿಭಾವಂತ | 
ಕ್ರೀಡಾಪಟುಗಳನ್ನು ಗುರುತಿಸಲು ಕ್ರೀಡಾವಾರು ಆಯ್ಕೆ 
ಪ್ರಕ್ರಿಯೆ ನಡೆಸಲಾಗುತ್ತಿದೆ. 


ಕಳೆದ 3 ವರ್ಷಗಳಲ್ಲಿ ಈ ಸಂಬಂಧ ಮಾಡಿರುವಂತಹ 
ವೆಚ್ಚದ ವಿವರಗಳನ್ನು ಅನುಬಂಧ- 1 ಮತ್ತು 2 ರಲ್ಲಿ 
ನೀಡಲಾಗಿದೆ. 

ದೈಹಿಕ ಕ್ಷಮತೆ ಮತ್ತು ಆಯಾ ಕ್ರೀಡೆಗೆ ಸಂಬಂಧಿಸಿದ 
ಕೌಶಲ್ಯ ಪರೀಕ್ಷೆಗಳನ್ನು ಆಧರಿಸಿ ಕ್ರೀಡಾಪಟುಗಳಿಗೆ ಕ್ರೀಡಾ 
ವಸತಿ ಶಾಲೆ/ನಿಲಯಗಳಿಗೆ ಕ್ರೀಡಾಪಟುಗಳನ್ನು ಆಯ್ಕೆ 
ಮಾಡಲಾಗುವುದು. ಅಲ್ಲದೇ, ಸಾಧಕ ಕ್ರೀಡಾಪಟುಗಳಿಗೆ 
ಕ್ರೀಡಾ ವಸತಿ ಶಾಲೆ/ ನಿಲಯಗಳಿಗೆ ನೇರ ಪ್ರವೇಶಕ್ಕೆ ಅವಕಾಶ 
ಕಲ್ಪಿಸಲಾಗಿದೆ. ಇದು ಅಥ್ಲೆಟಿಕ್ಸ್‌, ಬ್ಯಾಸ್ಕೆಟ್‌ ಬಾಲ್‌, ಫಪುಟ್ಕಾಲ್‌, 
ವಾಲಿಬಾಲ್‌, ಈಜು, ಫೆನ್ಸಿಂಗ್‌, ಆರ್ಚರಿ, ಜುಡೋ, ಕುಸ್ತಿ, 
ಜಿಮ್ನಾಸ್ಕಿಕ್ಸ, ಹಾಕಿ, ಸೈಕ್ಲಿಂಗ್‌, ಕಬ್ಬಡಿ ಮತ್ತು ಖೋ-ಖೋ 
ಕ್ರೀಡೆಗಳಿಗೆ ಅನ್ನಯಿಸುತದೆ. 


ಯುವ ಕ್ರೀಡಾಪಟುಗಳಿಗೆ ಉತ್ತೇಜನ 


ನೀಡಲು ಯಾವ ಯಾವ 
ಕಾರ್ಯಕ್ರಮಗಳನ್ನು 
ಹಮಿಹೊಳ್ಳಲಾಗಿದೆ; ಯಾವ 
ಸೌಲಭ್ಯಗಳನ್ನು ನೀಡಲಾಗುತ್ತಿದೆ? 
ತಿಳಿಸುವುದು. 


ವಿವರಗಳನ್ನು ಅನುಬಂಧ: 3 ರಲ್ಲಿ ನೀಡಲಾಗಿದೆ. 


el W 
ವೈಎಸ್‌ಡಿ/ಇಬಿಬಿ/303/2021 


HE 


(ಡಾ|| ನಾರಕೆಯಣಗೌಡ) 
ರೇಷ್ಮೆ, ಯುವ ಸಬಲೀಕರಣ ಮತ್ತು 
ಕ್ರೀಡಾ ಸಚಿವರು. 


2019-20 ನೇ ಸಾಲಿನಲ್ಲಿ ರಾಜ್ಯ ಮಟ್ಟಿದ ಕ್ರೀಡಾಕೂಟಿ ಆಯೋಜನೆಗಾಗಿ ವಿವಿಧ 
ರಾಜ್ಯ ಕ್ರೀಡಾ ಸಂಸ್ಥೆಗಳಿಗೆ ನೀಡಲಾಗಿರುವ ಅನುದಾನದ ವಿವರ 


NE ESS SSE SEES 
'ಕ್ರ.!| ಕ್ರೀಡಾ ಸಂಸ್ಥೆಯ ವಿವರ ಮೊತ್ತ 
| ಸಂ ಹೆಸರು | (ರೂ.ಗಳಲ್ಲಿ) 
1 ರ್ನಾಟಿಕ ರಾಜ್ಯ ರಾಜ್ಯ ಮಟ್ಟಿದ ಅಟ್ಯಾ-ಪಟ್ಕಾ ಪಂದ್ಯಾವಳಿಯು 
ಅಮೆಚೂರ್‌ ಅಟ್ಯಾ- ದಿ:15-11-2019 ರಿಂದ 16-11-2019 ರವರೆಗೆ 30,000/- 
ಪಾಟ್ಯಾ ಸಂಸ್ಥೆ al ಆಯೋಜಿಸಿದ ಸಂಬಂಧ 
2 | ಕರ್ನಾಟಿಕ ರಾಜ್ಯ ರಾಜ್ಯ ಮಟ್ಟಿದ ಸಬ್‌ ಜೂನಿಯರ್‌-ಜೂನಿಯರ್‌ 


ಫನ್ನಿಂಗ್‌ ಸಂಸ್ಥೆ. ಹಾಗೂ ಸೀನಿಯರ್‌ ಪಂದ್ಯಾವಳಿ ಬೆಂಗಳೂರಿನಲ್ಲಿ 45,000/- 
| | ದಿ:07-07-2019 ರಿಂದ 09-07-2019 ರವರೆಗೆ 
| | ಆಯೋಜಿಸಿದ ಸಂಬಂಧ 


3 | ಕರ್ನಾಟಕ ಜಿಮ್ನಾಸ್ಕಿಕ್‌ ರಾಜ್ಯ ಮಟ್ಟಿದ ಸಿನಿಯರ್‌ ಹಾಗೂ ಜೂನಿಯರ್‌ 30,000/- 
ಸಂಸ್ಥೆ ಪಂದ್ಯಾವಳಿ ಮೈಸೂರಿನಲ್ಲಿ ದಿ: 21-04-2019 ರಂದು 
ಆಯೋಜಿಸಿದ ಸಂಬಂಧ 
4 ಕರ್ನಾಟಕ ಜೆಮ್ನಾಸ್ಕಿಕ್‌ ರಾಜ್ಯ ಮಟ್ಟದ ಸಬ್‌ ಜೂನಿಯರ್‌ ಪಂದ್ಯಾವಳಿ 15,000/- | 
| ಸಂಸ್ಥೆ ಬೆಂಗಳೂರಿನಲ್ಲಿ ದಿ:28-06-2019 ರಿಂದ 30-06-2019 | 
ರವರೆಗೆ ಆಯೋಜಿಸಿದ ಸಂಬಂಧ 
5 | ಕರ್ನಾಟಿಕ ರಾಜ್ಯ ರಾಜ್ಯ ಮಟ್ಟದ ಅಂಗವಿಕಲರ ಕ್ರೀಡಾಕೂಟ 25,00,000/- 
ಅಂಗವಿಕಲರ ಸಂಸ್ಥೆ ಮೈಸೂರಿನಲ್ಲಿ ದಿ:05-03-2020 ರಿಂದ 08-03-2020 
ರವರೆಗೆ ಆಯೋಜಿಸಿದ ಸಂಬಂಧ 
6 |ಕರ್ನಾಟಕ ರಾಜ್ಯ ಸೆಪೆಕ್‌ |8ನೇ ರಾಜ್ಯ ಮಟ್ಟದ ಪಂದ್ಯಾವಳಿ ದಿ28-09-2019 
ಟಕ್ರಾ ಸಂಸ್ಥೆ ರಿಂದ 29-09-2019 ದಾವಣಗೆರೆಯಲ್ಲಿ ಆಯೋಜಿಸಿದ 30,000/- 
ಸಂಬಂಧ 
7 | ಕರ್ನಾಟಕ ರಾಜ್ಯ ರಾಜ್ಯ ಮಟ್ಟಿದ ಸಬ್‌ ಜೂನಿಯರ್‌ - ಜೂನಿಯರ್‌ 30,000/- 
ಟೆನ್ನಿಕಾಯ್ಕ್‌ ಸಂಸ್ಥೆ ಹಾಗೂ ಸೀರಿಯರ್‌ ಪಂದ್ಯಾವಳಿಯು 
ಬೆಂಗಳೂರಿನಲ್ಲಿ ದಿನಾಂಕ: 23-08-2019 ರಿಂದ 25- 
08-2019 ರಂದು ಆಯೋಜಿಸಿದ ಸಂಬಂಧ 
8 ಕರ್ನಾಟಿಕ ರಾಜ್ಯ [ರಾಜ್ಯ ಮಟ್ಟದ ಯೂತ್‌ ಬಾಸ್ಕೆಟ್‌ ಬಾಲ್‌ 18,000/- 


ಬಾಸೈಟ್‌ ಬಾಲ್‌ ಸಂಸ್ಥೆ ಪಂದ್ಯಾವಳಿ ದಿ: 25-04-2019 ರಿಂದ 01-05-2019 
ರವರೆಗೆ ಆಯೋಜಿಸಿದ ಸಂಬಂಧ 


9 | ಕರ್ನಾಟಕ ರಾಜ್ಯ ರಾಜ್ಯ ಮಟ್ಟಿದ ಸಬ್‌ ಜೂನಿಯರ್‌ ಬಾಸ್ಕೆಟ್‌ ಬಾಲ್‌ 18,000/- 


ಬಾಸೈಟ್‌ ಬಾಲ್‌ ಸಂಸ್ಥೆ ಪಂದ್ಯಾವಳಿ ಬೆಂಗಳೂರಿನಲ್ಲಿ ದಿನಾ೦ಕ: 13-07-2019 
ರಿಂದ 18-07-2019 ರವರೆಗೆ ಆಯೋಜಿಸಿದ ಸಂಬಂಧ 


ಒಟ್ಟಿ 


27,16,000/- 


2020-21 ನೇ ಸಾಲಿನಲ್ಲಿ ರಾಜ್ಯ ಮಟ್ಟಿದ ಕ್ರೀಡಾಕೂಟಗಳನ್ನು ಕೋವಿಡ್‌ 
ಸಾಂಕ್ರಾಮಿಕ ರೋಗದ ಕಾರಣದಿಂದ ಆಯೋಜಿಸಲಾಗಿರುವುದಿಲ್ಲ; ಹೀಗಾಗಿ, ವಿವಿಧ ರಾಜ್ಯ 
ಕ್ರೀಡಾ ಸಂಸ್ಥೆಗಳಿಗೆ ಅನುದಾನವನ್ನು ಹಂಚಿಕೆ ಮಾಡಲಾಗಿರುವುದಿಲ್ಲ. 


ವೈಎಸ್‌ಡಿ/ಇ'ಬಿಬಿ/203/2021. 


ಅಮನಮುಬಂಧ-01 


2018-19 ನೇ ಸಾಲಿನಲ್ಲಿ ರಾಜ್ಯ ಮಟ್ಟಿದ ಕ್ರೀಡಾಕೂಟ ಆಯೋಜನೆಗಾಗಿ ವಿವಿಧ 


ರಾಜ್ಯ ಕ್ರೀಡಾ ಸಂಸ್ಥೆಗಳಿಗೆ ನೀಡಲಾಗಿರುವ ಅನುದಾನದ ವಿವರ 


ಕ್ರ. 1 ಕ್ರೀಡಾ ಸಂಸ್ಥೆಯ ಹೆಸರು 


ವಿವರ ಮೊತ್ತ 
ಸಂ (ರೂ.ಗಳಲ್ಲಿ) 
 ] Te 
1 | ಕರ್ನಾಟಿಕ ರಾಜ್ಯ ಅಮೆಚೂರ್‌ [ರಾಜ್ಯ ಮಟ್ಟಿದ ಅಟ್ಯಾ-ಪಟ್ಯಾ ಪಂದ್ಯಾವಳಿಯು ದಿ: 30,000/- 
ಅಟ್ಯಾಪಾಟ್ಯಾ ಸಂಸ್ಥೆ 08-12-2018 ರಿಂದ 09-12-2018 ರವೆಗೆ 
ಆಯೋಜಿಸಿದ ಸಂಬಂಧ 
2 | ಕರ್ನಾಟಿಕ ರಾಜ್ಯ ಬಾಸ್ಕೆಟ್‌ ರಾಜ್ಯ ಮಟ್ಟಿದ ಯೂತ್‌ ಬಾಸ್ಕೆಟ್‌ ಬಾಲ್‌ ಕ್ರೀಡಾ 18,000/- 7) 
ಬಾಲ್‌ ಸಂಸ್ಥೆ ಪಂದ್ಯಾವಳಿ ದಿ:- 23-07-2018 ರಿಂದ 29-07-2018 
| | ರವರೆಗೆ ಆಯೋಜನೆ ಸಂಬಂಧ 
3 ರರ್ನ್ಹಾಟಿಕ ರಾಜ್ಯ ಬಾಸೈಟ್‌ "| ರಾಜ್ಯ ಮಟ್ಟದ ಜೂನಿಯರ್‌ ಬಾಸ್ಕಟ್‌:ಬಾಲ್‌| 18000/- 
ಬಾಲ್‌ ಸಂಸ್ಥೆ ಪಂದ್ಯಾವಳಿ ದಿ: 10-04-2018 ರಿಂದ 16-04-2018 
ರವರೆಗೆ ಆಯೋಜನೆ ಸಂಬಂಧ 
ke ( 
4 | ಕರ್ನಾಟಕ ರಾಜ್ಯ ಬಾಸೈಟ್‌ ರಾಜ್ಯ ಮಟ್ಟಿದ ಸಬ್‌ ಜೂನಿಯರ್‌ ಬಾಸ್ಕೆಟ್‌ ಬಾಲ್‌ 18,000/- 
ಬಾಲ್‌ ಸಂಸ್ಥೆ ಪಂದ್ಯಾವಳಿ ದಿ:- 17-10-2018 ರಿ೦ದ 22-10- 
| 2018 ರವರೆಗೆ ಆಯೋಜನೆ ಸಂಬಂಧ | 
5 | ಕರ್ನಾಟಕ ರಾಜ್ಯ ಬಾಸ್ಕೆಟ್‌ ರಾಜ್ಯ ಮಟ್ಟಿದ ಸಬ್‌ ಜೂನಿಯರ್‌ ಬಾಸ್ಕೆಟ್‌ ಬಾಲ್‌ 18,000/- 
ಬಾಲ್‌ ಸಂಸ್ಥೆ ಪಂದ್ಯಾವಳಿ ದಿ:-17-10-2018 ರಿಂದ 22-10- 
2018 ರವರಗೆ ಆಯೋಜನೆಗೆ 
6 ಕರ್ನಾಟಕ ರಾಜ್ಯ ಾವಡರ ರಾಜ್ಯ ಮಟ್ಟಿದ ಕಿರಿಯರ ಚೆಸ್‌ ಪಂದ್ಯಾವಳಿ ಗದಗ್‌] ರರ. 
ಸಂಸ್ಥೆ ನಲ್ಲಿ ದಿ:20-07-2018 ರಿಂದ 22-07-2018 ರವರೆಗೆ 
ಆಯೋಜನೆಗೆ 
| 7 |ಕರ್ನಾಟಕ ಹ್ಯಾಂಡ್‌ ಬಾಲ್‌ 17ನೇ ರಾಜ್ಯ ಮಟ್ಟದ ಕಿರಿಯರ ಪಂದ್ಯಾವಳಿ 9,000/- 
ಸಂಸ್ಥೆ ದಿನಾಂಕ: 18-01-2019 ರಿಂದ 20-01-2019ರ ವರೆಗೆ 
ಆಯೋಜನೆ ಸಂಬಂಧ 
8 | ಕರ್ನಾಟಕ ಹ್ಯಾಂಡ್‌ ಬಾಲ್‌ 40ನೇ ರಾಜ್ಯ ಮಟ್ಟಿದ ಪುರುಷರ ಹಾಗೂ ಮಹಿಳೆಯರ 9,000/- 
ಸಂಸ್ಥೆ ಪಂದ್ಯಾವಳಿ ದಿನಾಂ೦ಕ:25-01-2019 ರಿಂದ 27-01- 
2019 ರವರೆಗೆ ಆಯೋಜನೆ ಸಂಬಂಧ 
9 | ಕರ್ನಾಟಕ ರಾಜ್ಯ ರೈಫಲ್‌ ರಾಜ್ಯ ಮಟ್ಟಿದ ಶೂಟಿಂಗ್‌ ಪಂದ್ಯಾವಳಿ ದಿನಾಂಕ:29- 18,000/- 
ಸಂಸ್ಥೆ 06-2018 ರಿಂದ 08-07-2018 ರವರೆಗೆ ಆಯೋಜನೆ 
ಸಂಬಂಧ 
| 10 | ಕರ್ನಾಟಕ ಸೆಪೆಕ್‌ ಟಕ್ರಾ ಮ ರಾಜ್ಯ ಮಟ್ಟದ ಸೆಪೆಕ್‌ ಟಕ್ರಾ ಕ್ರೀಡಾ ಪಂದ್ಯಾವಳಿ 18,000/- 
ದಿನಾ೦ಕ: 28-07-2018 ರಿಂದ 29-07-2018ರವರೆಗೆ 
ಆಯೋಜನೆ ಸಂಬಂಧ 
[A 
11 | ಕರ್ನಾಟಿಕ ರಾಜ್ಯ ಟೆಬಲ್‌ ರಾಜ್ಯ ಮಟ್ಟಿದ ಟೆಬಲ್‌ ಟೆನ್ನಿಸ್‌ ಪಂದ್ಯಾವಳಿ ದಿ: 21- 54,000/- 
ಟೆನ್ನಿಸ್‌ ಸಂಸ್ಥೆ 11-2016 ರಿಂದ 24-11-2016 ರವರೆಗೆ 
ಬೆಂಗಳೂರಿನಲ್ಲಿ ಆಯೋಜಿಸಿದ ಸಂಬಂಧ 
L [cs EY 
12 | ಕರ್ನಾಟಕ ಟೆನ್ನಿಕಾಯ್ದ್‌ ಸಂಸ್ಥೆ | 43ನೇ ರಾಜ್ಯ ಮಟ್ಟದ 8ರಿಯರ ಹಾಗೂ ಹಿರಿಯರ | 300007 
ಪಂದ್ಯಾವಳಿ ದಿನಾಂಕ: 26-10-2018 ರಿಂದ 28-10- 
as ರವರೆಗೆ ಆಯೋಜನೆ ಸಂಬಂಧ 
ಒಟ್ಟು | 2,85,000/- 


sk 


ಅಮಬಂ೦ಂಧ-೭ 


| ಅ.ಸಂ | ಜಿಲ್ಲೆಯ ಹೆಸರು | ತಾಲ್ಲೂಕು ಹೆಸರು | ವೆಚ್ಚ (ರೂ.ಲಕ್ಷಗಳಲ್ಲಿ) 
L bp | 2018-19 | 2019-20 [2020-21 } 
p | ರಾಮನಗರ ; ಚನ್ನಪಟ್ಟಣ 7 sooo | 15000 } 25000 
! i | ರಾಮನಗರ 75000 |. 15000 1 25000 
| | ಕ 75000 . 15000 | 25000 
| 


| ಮೂಡಿಗೆರೆ | 5000 

| | ಚಿಕ್ಕಮಗಳೂರು 5000 5000 | 5000 

| | ಕಡೂರು ET TT 

| | | ಎನ್‌ ಆರ್‌ ಪುರ i 500 | 500 | 5000} 
| | ಕೊಪ್ಪ 1 0 | 500 } 5000 | 
| . | ಶ್ರಂಗೇರಿ sn | S000 | 500. 
| ತರಿಕೆರ | 5000 5000 | 5000 
|3| ಬೆಳಗಾವಿ | ಬೆಳಗಾವಿ [9000 | 77000 | 105000 

| | | ಅಥಣಿ 500 | 500 | 5000 | 
| | ರಾಯಬಾಗ oo | 500 | 5000 | 
'ಚಿಕ್ಕೊಡಿ | 500 | 500 5000 

| ' ರಾಮದು! E00 | 500 1! 5000 | 
| 

| 4 | ಚಾಮರಾಜನಗರ [ಚಾಮರಾಜನಗರ | 20000 | | 
| | | ಕೊಳ್ಳೇಗಾಲ 1 2000 | 20000 | 20000 

| | ಗುಂಡ್ಲುಪೇಟೆ 720000. 1 20000 20000 

| | | ಯಳಂದುರು | 20000} 20000 20000 
| 5 ಗದಗ | ಗದಗ ooo | 1000 } 9828 
ಶಿರಹಟ್ಟಿ [000 | 10000 9828 | 
| | ಮುಂಡರಗಿ Boo. 100° 9828 | 
| | | ರೋಣ ooo | 1000 , 9828 | 
| ನರಗುಂದ | 8000 + 10000 | 9828 | 
| 6 ಕಾರವಾರ | ಕಾರವಾರ | 

i ' ಅಂಕೋಲ | | 

| | ತುಮ್ಮಟಿ W | | 
| | | ಹೊನ್ನವರ | 

i | : ಶಿರಸಿ | 

| | ''ಬಟ್ಕಳ | 57200 | 12500 | 105590 | 
| | ಸಿದ್ಧಪುರ | | | 
| [ಯಲ್ಲಾಪರ | | | 
| ' ಮುಂಡಗೋಡ | | 
| | | ಹಳಿಯಾಳ | | | ! 
| | | ನ | 


| 7 | ತುಮಕೂರು | ತುಮಕೂರು i 22000 7 1400 | 10000 
| | ! ಗುಬ್ಬಿ 10000 12000 7 10000 
' ತಿಪಟೂರ್‌ 7 10000 12000 10000 
i | ! ಜಿ.ನಾ ಹಳ್ಳಿ ' 1000 | 1200 | 10000 
: | ತುರುವೇಕೆರೆ i! 1000 |! 1200 7 10000 1 
| | ಕುಣಿಗಲ್‌ i 1000 ! 12000 | 10000 
| | | ಕೊರಟಗೆರೆ | 10000 | 1200 | 10000 | 
' ಮಧುಗಿರಿ L100 ; 12000 | 10000} 
| ಶಿರಾ 10000 |} 12000 10000 
| | | ಪಾವಗಡ 10000 { 12000 10000 
| 8 | ವಿಜಯಪುರ | ವಿಜಯಪುರ 20000 1 10000 20000 
| | | ಇಂಡಿ 2000: 1000 | 20000 
| | ಸಿಂದಗಿ : 20000 1! 10000 20000 _ } 
| | -| ಮುದ್ದೇಬಿಹಾಳ 20000 | 10000 20000 
| | | ಬ.ಬಾಗೇವಾಡಿ 1 20000 | 10000 | 20000 | 
| 9 | ಚಿಕ್ಕಬಳ್ಳಾಪುರ | ಚಿಕ್ಕಬಳ್ಳಾಪುರ 1 S000 | 16665 | 2000 | 
ಬಾಗೆಪಲ್ಲಿ i 5000 1! 16665 20000 
| ಗೌರಿಬಿದನೂರು | 500  ' 16665 20000! 
| ಚಿ೦ಂತಮಣಿ i 500 | 16665 20000 
| | | ಶಿಡಘಟ್ಟ | 5000 | 1665 | 20000 
| ಗುಡಿಬಂಡೆ i 5000 i} 16665 20000; 
10 | ಮೈಸೂರು | ಕೆ.ಆರ್‌ ನಗರ | | 
| | | ಪಿರಿಯಪಟ್ಟಣ | | | | 
| | ಟಿ ನರಸಿಪುರ | i | 
| | ' ಹೆಚ್‌ಡಿ ಕೋಟೆ | | | 
| i ಸರಗೂರು 120000 ; 120000 |! 260000 
| | | ಮೈಸೂರು | 
| | ನಂಜನಗೂಡು | | | 
\ |; ಹುಣಸೂರು | ee j 
| 11 | ರಾಯಚೂರು | ರಾಯಚೂರು ! 251000 ! 346000 378570 | 
| | ಸಿಂಧನೂರು 251000 ; 346000 | 378571 | 
| | ! ಮಾನವಿ |_ 251000 | 346000 378571} 
& ! ವಿಂಗಸೂಗೂರು ' 251000 : 346000 378571 
ದೇವದುರ್ಗ 25100 1 346000 | 378571 
| ! ಮಸ್ತಿ i _ 25100 ; 346000 378571] 
| | | ಸಿರವಾರ [7251000 i 346000 TF 378571 
(2 ಚಂಗಳೂರು | ದೇವನಹಳಿಿ, g 20000 1 17950 | 
| ಗ್ರಾಮಾಂತರ ಜಿಲ್ಲೆ ನೆಲಮಂಗಲ | R 2000 | 19384 | 
| | ' ಹೊಸಕೋ | 2000 } 33169 } 
oO _ 'ದೊಡಬಳಲ್ಲಾಪುರ ' 28100 '! 14240 
| 13 | ಮಡಿಕೇರಿ | 7113000 | 8802000 ' 8754000 
| | ಮಡಿಕೇರಿ | ಸೋಮವಾರಪೇಟ 12371000 | 2934000 1 2918000 
| | ವಿರಾಜ ಪೇಟ 650000 | 6860000 | 6190000 | 
| 14 ! ಚಿತ್ರದುರ್ಗ ' ಚಿತ್ರದುರ್ಗ | i 150000 | 150000 | 
| ' ಹೊಸದುರ್ಗ § | 150000 | 150000 
| | : ಚಳ್ಳಕೆರೆ | ” ' 150000 1! 150000 
| | ! ಹಿರಿಯೂರು | ‘150000 150000 
| ' ಹೊಳಲ್ಕೆರೆ | ' 150000 150000 
'! ಮೊಳಕಾಲ್ಲೂದು | ' 150000 150000 


ಮ 
15 | ಯಾದಗಿರಿ 
ವಡಗೇರಾ 3000 8300 20000 
16 | ಕೊಪ್ಪಳ ಕೊಪ್ಪಳ 876000 ond 
ಕುಷ್ಠಗಿ 
17 | ಶಿವಮೊಗ್ಗ ಶಿವಮೊಗ್ಗ - 20000 20000 20000 
| ಸಾಗರ EE 20000 20000 | 20000 
| ಶಿಕಾರಿಪುರ, 20000 | 2000 | 20000 
ಸೊರಬ 20000 20000 20000 
ತೀರ್ಥಹಳ್ಳಿ 20000 20000 20000 
| ಹೊಸನಗರ | 20000 | 20000 20000 1 
ಬದ್ರಾವತಿ 50000 ; 20000 | 20000 | 
18 | ಮಂಡ್ಯ [ಮಂಡ್ಯ —0000— {20000 20000 
ಮದ್ದೂರು 10000 20000 20000 
ಮಳವಳ್ಳಿ 10000 20000 20000 
ನಾಗಮಂಗಲ 10000 20000 20000 
ಪಾಂಡವಪುರ 10000 20000 20000 
ಶ್ರೀರಂಗಪಟ್ಟಣ 10000 20000 20000 
10000 20000 20000 
19 | ಕೋಲಾರ ಕೋಲಾರ 23701 24476 18957 
ಬಂಗಾರಪೇಟೆ 14531 8091 10455 
ಕೆ.ಜಿ.ಎಫ್‌ 14291 8091 10455 
"| ಮಾಲೂರು 11946 8091 10455 
ಮುಳಬಾಗಿಲು 12468 8091 10455 
ಶ್ರೀನಿವಾಸಪುರ 4706 | 809 | 1055 | 
20 | ಧಾರವಾಡ ಧಾರವಾಡ 20000 9300 5000 
ಕಲಘಟಗಿ 720000 | 90 | 5000 | 
ಕುಂದಗೋಳ 20000 9460 5000 
ಹುಬ್ಬಳಿ 20000 9400 5000 
ನವಲಗುಂದ 20000 9400 5000 
ವಿಭಾಗಮಟ್ಟ 75000 | 74186 | 70000 | 
21 | ಬೆಂಗಳೂರು ನಗರ 20000 | 10 || 
20000 | 10000 
ಬೆಂ. ಉತ್ತರ 20000 
ಬೆಂಪೂರ್ವ 20000 10000 
ಯಲಹಂಕ _ 10000 | 
| | ವಿಭಾಗಮಟ್ಟ | 100000 | 150000 | 174000 


೭೭ ಹಾಸನ 


ಚನ್ನರಾಯಪಟ್ಟಣ | 


| ಆಲೂರು | 20000 20000 
ಅರಕಲಗೂಡು | 20000 20000 
ಅರಸಿಕೆರೆ 20000 
ಬೇಲೂರು 20000 


20000 


ಹಾಸನ 
ಹೊಳೆನರಸೀಪುರ 


ಸಕಲೇಶಪುರ 


10000 


26 


10000 


10000 


| ಗುಳೇದಗುಡ್ಡ 
ಜಿಲ್ಲಾ ಮಟ್ಟಿದ ಆಯ್ಕೆ 
ಹಾವೇರಿ 


ಬ್ಯಾಡಗಿ 


we 


23 ಬಳ್ಳಾರಿ | ಬಳ್ಳಾರಿ 
| ಹೊಸಪೇಟೆ 
ಹಡಗಲಿ 
ಹೆಚ್‌ ಬಿ ಹಳ್ಳಿ 
ಹರಪನಹಳ್ಳಿ 80000 75000 - 
ಸಂಡೂರು 
ಕುರುಗೋಡು 
| ಕಂಪ್ಲಿ | 
ಕೂಡಗಿ | 
24 | ಉಡುಪಿ ಉಡುಪಿ | 314000 | 172000 | 1054000 
ಕುಂದಾಪುರ > 50000 150000 
ಕಾ್ಕ೪e | - | 50000 | 135000 | 
25 | ಬಾಗಲಕೋಟೆ ಬಾಗಲಕೋಟೆ 3000 5000 5000 
ಮುಧೋಳ್‌ 5000 5000 5000 
ಬೀಳಗಿ | 3000 | 5000 5000 
ಜಮಖಂಡಿ | 3000 5000 | 5000 
ಹುನಗುಂದ 3000 5000 5000 
ಬದಾಮಿ 3000 5000 5000 
ರಬಕವಿ-ಬನಹಟ್ಟಿ - - 5000 
ಇಳಕಲ್‌ - 5000 


5000 


20000 


20000 


[ಹಿರೇಕರೂರು 


ರಾಣೇಬೆನ್ನೂರು 


122000 125000 


27 ಕಲಬುರಗಿ 


28 ಬೀದರ್‌ 


29 ದಾವಣಗೆರೆ 


7 


30 ಮಂಗಳೂರು 


ವೈಎಸ್‌ಡಿ/ಇಬಿ'ಬಿ/203/2021 


ಬೆಳಂಗಡಿ 


ಸು ಛ್ಕ್ಯ 


ಕಲಬುರಗಿ 133000 | 205000 | 267000 | 
ಜೀವರ್ಗಿ 1 133000 | 205000 | 267000 
133000 | 205000 
133000 | 205000 | 267000 
133000 | 205000 | 267000 
133000 | 205000 | 267000 
133000 | 205000 | 267000 
ಬೀದರ್‌ 466000 R 346000 
| ಬಸವಕಲ್ಯಾಣ 330000 - | 233000 
| ಬಾಲ್ಕಿ 330000 - 233000 
ಹುವೆನಾಬಾದ | 330000 ; 233000 
ಔರಾದ 330000 . 233000 
ದಾವಣಗೆರೆ 20000 20000 20000 
ಹರಿಹರ | 20000 20000 20000 
ಚನ್ನಗಿರಿ 20000 20000 20000 
| ಹರಪನಹಳ್ಳಿ | 20000 ನ P 
ಜಗಳೂರು 20000 20000 
ಹೊನ್ನಾಳಿ 
ಮಂಗಳೂರು 
ಬಂಟ್ಕಾಳ 


20000 


ಅಮ'ಬಂಧ-03 


ಯುವ ಕ್ರೀಡಾಪಟುಗಳಿಗೆ ಉತ್ತೇಜನ ನೀಡಲು ಇಲಾಖೆಯಿಂದ ಹಮ್ಮಿ ಕೊಳ್ಳಲಾಗುತಿರುವ 
ಕಾರ್ಯಕ್ರಮಗಳ ವಿವರ 


* ನಗದು ಪುರಸ್ಕಾರ: ರಾಷ್ಟ್ರೀಯ ಮತ್ತು ಅಂತರಾಷ್ಟ್ರೀಯ ಮಟ್ಟದ ಕ್ರೀಡಾಕೂಟಗಳಲ್ಲಿ 
ಭಾಗವಹಿಸಿ ವಿಜೀತರಾದ ಕ್ರೀಡಾಪಟುಗಳಿಗೆ ನಗದು ಪುರಸ್ಕಾರವನ್ನು ನೀಡಲಾಗುತ್ತಿದೆ. 

* ಏಕಲವ್ಯ ಪ್ರಶಸ್ತಿ : ರಾಷ್ಟ್ರೀಯ ಮತ್ತು ಅಂತರಾಷ್ಟ್ರೀಯ ಮಟ್ಟದಲ್ಲಿ ರಾಜ್ಯವನ್ನು 
ಪ್ರತಿನಿಧಿಸಿ ಸಾಧನೆ ಮಾಡಿದ ಕ್ರೀಡಾಪಟುಗಳಿಗೆ ಏಕಲವ್ಯ ಪ್ರಶಸ್ತಿ ನೀಡಲಾಗುವುದು. 

° ಜೀವಮಾನ ಸಾಧನೆ ಪ್ರಶಸ್ತಿ : ರಾಷ್ಟ್ರೀಯ ಮತ್ತು ಅಂತರಾಷ್ಟೀಯ ಮಟ್ಟದ 
ಕ್ರೀಡಾಪಟುಗಳಿಗೆ ತರಬೇತಿ ನೀಡಿದ ರಾಜ್ಯದ ತರಬೇತುದಾರರಿಗೆ ಅವರ ಜೀವಮಾನ 
ಸಾಧನೆಗೆ ಪ್ರಶಸ್ತಿ ನೀಡಲಾಗುವುದು. 

*° ತರ್ನಾಟಿಕ ಕೀಡಾರತ್ನ ಪುಶಸ್ತಿ: ದೇಸೀ ಗ್ರಾಮೀಣ ಕ್ರೀಡೆಗಳಲ್ಲಿ ವಿಶೇಷ ಸಾಧನೆ ಮಾಡಿದ 
ರಾಜ್ಯದ ಗ್ರಾಮೀಣ ಕ್ರೀಡಾಪ್ರತಿಭೆಗಳಿಗೆ ಕರ್ನಾಟಕ ಕ್ರೀಡಾರತ್ನ ಪ್ರಶಸ್ತಿ ಹಾಗೂ ನಗದನ್ನು 
ನೀಡಿ ಗೌರವಿಸಲಾಗುವುದು. 

« ಶೈಕಣಿಕ ಶುಲ ಮರುಪಾವತಿ : ರಾಷ್ಟ್ರೀಯ ಮತ್ತು ಅಂತರಾಷ್ಟ್ರೀಯ ಮಟ್ಟಿದಲ್ಲಿ 
ರಾಜ್ಯದಿಂದ ಪ್ರತಿನಿಧಿಸಿ ಸಾಧನೆ ಮಾಡಿದ ಕ್ರೀಡಾಪಟುಗಳಿಗೆ ಶೈಕ್ಷಣಿಕ ಶುಲ್ಲ ಮರು ಪಾವತಿ 
ಮಾಡಲಾಗುತ್ತಿದೆ. 

° ಪೀಡಾ ವಿದ್ಯಾರ್ಥಿ ವೇತನ: ರಾಜ್ಯಮಟ್ಟದಲ್ಲಿ ಪದಕ ವಿಜೇತರಾಗಿ ರಾಷ್ಟ್ರೀಯ ಮಟ್ಟಿದಲ್ಲಿ 
ಸಾಧನೆ ಮಾಡಿದ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ರೂ.10,000/- ವಿದ್ಯಾರ್ಥಿ ವೇತನ ನೀಡಿ 
ಪ್ರೋತ್ಸಾಹಿಸಲಾಗುತ್ತಿದೆ. 

* ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಸಾಧಕ ಕ್ರೀಡಾಪಟುಗಳಿಗೆ ವಿಶೇಷ ನಗದು ಪುರಸ್ಕಾರ 
ವಿತರಿಸಲಾಗುತ್ತಿದೆ. ಅಂತರ-ರಾಷ್ಟೀೀಯ, ರಾಷ್ಟ್ರೀಯ ಮತ್ತು ರಾಜ್ಯಮಟ್ಟದ 
ಹ್ರೀಡಾಕೂಟಿಗಳ ಪದಕ ವಿಜೇತರಿಗೆ ಕ್ರಮವಾಗಿ ತಲಾ ರೂ.5.00, 3.00 ಮತ್ತು 1.00 ಲಕ್ಷಗಳ 
ನಗದು ಪುರಸ್ಕಾರ ನೀಡಲಾಗುತ್ತಿದೆ. 

*« ಅಂತರಾಷ್ಟ್ರೀಯ/ ರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಿದ ಕ್ರೀಡಾಪಟುಗಳಿಗೆ ಸ್ಥಯಂ 
ಉದ್ಯೋಗ ಕೈಗೊಳ್ಳಲು ಜಿಮ್‌ ಸಾಮಗ್ರಿಗಳನ್ನು ನೀಡಲಾಗುತ್ತಿದೆ. 

« ಕ್ರೀಡಾ ವಸತಿ ಶಾಲೆ! ನಿಲಯಗಳಲ್ಲಿ ಪ್ರವೇಶ ಪಡೆಯುವ ಪ್ರತಿಭಾವಂತ ಯುವ 
ಕ್ರೀಡಾಪಟುಗಳಿಗೆ ಉಚಿತ ಊಟೋಪಹಾರ, ವಸತಿ, ಕ್ರೀಡಾ ತರಬೇತಿ ಮತ್ತು ಕ್ರೀಡಾ 
ಸಮವಸ್ತ್ರ ಒದಗಿಸಲಾಗುತ್ತಿದೆ. ದೈಹಿಕ ಕ್ಷಮತಾ ಪರೀಕ್ಷೆಗಳಲ್ಲಿ ಹಾಗೂ ಕ್ರೀಡಾ ಕೌಶಲ್ಯ 
ಪರೀಕ್ಷೆ ಆಧಾರಿತವಾಗಿ 5ನೇ ತರಗತಿ ಮೇಲ್ಪಟ್ಟ ಕ್ರೀಡಾಪಟುಗಳಿಗೆ ಆಯ್ಕೆ ಪ್ರಕ್ರಿಯೆ ನಡೆಸಿ, 
ಪ್ರವೇಶಾವಕಾಶ ಕಲ್ಪಿಸಲಾಗುತ್ತಿದೆ. 

° ಪೀಡಾ ಮೂಲಭೂತ ಸೌಕರ್ಯಗಳ ಸೃಜನೆ: ಯುವ ಸಬಲೀಕರಣ ಮತ್ತು ಕ್ರೀಡಾ 
ಇಲಾಖೆಯ ನಿವೇಶನಗಳಲ್ಲಿ ಕ್ರೀಡಾ ಮೂಲ ಸೌಕರ್ಯಗಳನ್ನು ಸೃಜಿಸುವ ಮೂಲಕ 
ಕ್ರೀಡಾಪಟುಗಳ ಕ್ರೀಡಾ ತರಬೇತಿಗೆ ಉತ್ತೇಜನ ನೀಡಲಾಗುತ್ತಿದೆ. 


ವೈಎಸ್‌ಡಿ/ಇಬಿ'ಬಿ/203/2021 


kkk 


